ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರೆಶ್ನ ಸಂಖ್ಯೆ 1211725 
ಮಾನ್ಯ ಸದಸ್ಕರ ಹೆಸರು | ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ 
ಉತ್ತರಿಸುವ ದಿನಾಂಕ :| 14.03.2022. 
ಉತ್ತರಿಸುವ ಸಚಿವರು : | ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿದ್ಯುನ್ಮಾನ 
"ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ 
_] ಜೀವನೋಪಾಯ ಇಲಾಖೆ ಸಚಿವರು. |] 
3 
ಇ ಪಳ್ನೆ ಉತ್ತರ 
(ಅ) | ಸರ್ಕಾರಿ/ನುದಾನಿತ  ಪಾಲಿಟಿಕ್ಸಿಕ್‌ ಹೌದು. 
ಮತ್ತು ಇಂಜಿನಿಯರಿಂಗ್‌ ಕಾಲೇಜಿನ 
| 0 ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಚಾಲ್ತಿಯಲ್ಲಿದ್ದ 2006 ಮತ್ತು 
ಜಬೋಧಕ/ಬೋಧಕೇತರರಿಗೆ ವೃಂದ = ks = 
2008ರ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ 
ಮತ್ತು ನೇಮಕಾತಿ ನಿಯಮಗಳಿಗೆ N 
| ತಿದ್ದುಪಡಿ/ಸೇರ್ಪಡೆ ಮಾಡುವ ಸಂಬಂಧ ತಾಂತ್ರಿಕ ಶಿಕ್ಷಣ 
ದೀರ್ಪಕಾಲದಿಂದ ತಿದ್ದುಪಡಿ 
ಮ - ನಿರ್ದೇಶನಾಲಯದ ಪತ್ರ ಸಂಖ್ಯೆ:ಡಿಟಿಇ/47/ಇಎಸ್‌ಟಿ 
ಮಾಡದಿರುವುದು ಸರ್ಕಾರದ ಗಮನಕ್ಕೆ 
1 {1)ಎ/2007, ದಿನಾಂಕ:15.03.2010ರಲ್ಲಿ ಸರ್ಕಾರಕ್ಕೆ 


ಬಂದಿದೆಯೇ; 


(ಅ) 


ಯಾವ ಕಾಲಮಿತಿಯಲ್ಲಿ ತಿದ್ದುಪಡಿ 
ಮಾಡಲಾಗುವುದು; 


ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಈ ಸಂಬಂಧ ಸರ್ಕಾರದ ಪತ್ರ ಸಂಖ್ಯೆ: 
ಇಡಿ/170/ಡಿಟಿಇ/2009, ದಿನಾಂಕ:11.06.2010 ರಲ್ಲಿ 
ಎಐಸಿಟಿಇಯ ಪರಿಷ್ಣತ ಮಾರ್ಗಸೂಚಿಗಳನ್ನಯ ಪರಿಶೀಲಿಸಿ 
ಪರಿಷ್ಕೃತ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ತಾಂತ್ರಿಕ ಶಿಕ್ಷಣ 
ಇಲಾಖೆಗೆ ತಿಳಿಸಲಾಗಿರುತ್ತದೆ. 


2012 ಮತ್ತು 2016ರಲ್ಲಿ ಎಐಸಿಟಿಇಯು ಪರಿಷ್ಕೃತ 
ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು, ಸದರಿ ಪರಿಷತ 
ಮಾರ್ಗಸೂಚಿಗಳನ್ನು ಅಳವಡಿಸಿಕೊಳ್ಳಲು ತಾಂತ್ರಿಕ ಶಿಕ್ಷಣ 
ಇಲಾಖೆಯಲ್ಲಿನ ಹಿರಿಯ ಅಧಿಕಾರಿಗಳನ್ನೊಳಗೊಂಡ 
ಸಮಿತಿಯನ್ನು ರಚಿಸಿ, ಇಲಾಖೆಯ ವೃಂದ ಮತ್ತು ನೇಮಕಾತಿಗೆ 


| ತಿದ್ದುಪಡಿ ತರುವ ಸಂಬಂಧ ನಿರ್ದೇಶನಾಲಯದ ಪತ್ರ ಸಂಖ್ಯೆ: 


2012 
ಪರಿಶೀಲಿಸಿ 


ಡಿಟಿಇ 59  ಇಎಸಟ(l) ದಿನಾಂಕ: 
24.06.2017ರ ಸಮಗವಾಗಿ 


ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ. 


ಸರ್ಕಾರಕ್ಕೆ 


| 2013, ದಿನಾಂಕ:20.03.2018ರಲ್ಲಿ ಪರಿಷ್ಕೃತ ವೃಂದ ಮತ್ತು 
ನೇಮಕಾತಿ ನಿಯಮಾವಳಿಗಳ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 


ಸದರಿ ಪ್ರಸ್ತಾವನೆಯ ಕುರಿತಂತೆ ಸರ್ಕಾರದ ಪತ್ರ ಸಂಖ್ಯೆ:ಐಡಿ | 
91 ಡಿಟಿಇ 2017 ದಿನಾಂಕ: 23.01.2018 ರಲ್ಲಿ ಆರ್ಥಿಕ 
ಇಲಾಖೆ, ಶಾಸನ ರಚನೆ ಮತ್ತು ಸಂಸದೀಯ ವ್ಯವಹಾರ ಇಲಾಖೆ 
ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಗಳು 
ಕೆಲವೊಂದು ' ಅವಛಲೋಕನೆಗಳನ್ನು ಮಾಡಿದ್ದು, ಸದರಿ 
ಅವಲೋಕನೆಗಳನ್ನು ಅಳವಡಿಸಿಕೊಂಡು ಪರಿಷ್ಕರಿಸಿದ ವೃಂದ 
ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ಸಲ್ಲಿಸುವಂತೆ ತಾಂತ್ರಿಕ 
ಶಿಕ್ಷಣ ಇಲಾಖೆಗೆ ತಿಳಿಸಲಾಗಿದ್ದು, ಅದರಂತೆ 
ನಿರ್ದೇಶನಾಲಯದ ಪತ್ರ ಸಂಖ್ಯೆ ಡಿಟಿಇ 59 ಇಎಸಟ(1) 


ಸಲ್ಲಿಸಲಾಗಿರುತ್ತದೆ. ಸದರಿ ಪ್ರಸ್ತಾವನೆಗೆ ಆರ್ಥಿಕ ಇಲಾಖೆ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ಸಂಸದೀಯ 
ವ್ಯವಹಾರ ಇಲಾಖೆಗಳ ಅಭಿಪ್ರಾಯ ಪಡೆಯಲಾಗಿ ಸದರಿ 
'ಇಲಾಖೆಗಳು ನೀಡಿರುವ ಅಭಿಪ್ರಾಯಗಳನ್ನು ಕರಡು ವೃಂದ 
ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿಕೊಂಡು 
ಮರುಪ್ಪಸ್ತಾವನೆಯನ್ನು ಸಲ್ಲಿಸುವಂತೆ ಮತ್ತೊಮ್ಮೆ ತಾಂತಿಕ ಶಿಕ್ಷಣ 
ಇಲಾಖೆಗೆ ದಿನಾಂಕ:04.07.2018ರ ಪತ್ತದಲ್ಲಿ ತಿಳಿಸಲಾಗಿದೆ. 
ಅದರಂತೆ, ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆರವರು 
ಪರಿಷತ ಪ್ರಸ್ತಾವನೆಯನ್ನು ದಿನಾಂಕ:05.09.2018 & 
22.02.2019 ರಂದು ಸರ್ಕಾರಕ್ಕೆ ಸಲ್ಲಿಸಿದ್ದು, ಸದರಿ ಪ್ರಸ್ತಾವನೆಗೆ 
ಆರ್ಥಿಕ ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಮತ್ತು ಸಂಸದೀಯ ವ್ಯವಹಾರ ಇಲಾಖೆಗಳ ಅಭಿಪ್ರಾಯ 
ಪಡೆಯಲಾಗಿ, ಸದರಿ ಇಲಾಖೆಗಳು ನೀಡಿರುವ 
ಅಭಿಪ್ರಾಯಗಳನ್ನು ಕರಡು ವೃಂದ ಮತ್ತು ನೇಮಕಾತಿ 
ನಿಯಮಗಳಲ್ಲಿ ಅಳವಡಿಸಿಕೊಂಡು ಮರುಪ್ಪಸ್ತಾವನೆಯನ್ನು 
ಸಲ್ಲಿಸುವಂತೆ ಮತ್ತೊಮ್ಮೆ ತಾಂತ್ರಿಕ ಶಿಕ್ಷಣ ಇಲಾಖೆಗೆ 
ದಿನಾಂಕ:13.05.2019 ರಲ್ಲಿ ತಿಳಿಸಲಾಗಿರುತ್ತದೆ. 


ವಿತನ್ಮದ್ಯೆ, ಮಾರ್ಜ್‌-2019ರಲ್ಲಿ 7ನೇ ಎವಸಿಟಫ ವೇತನ" 


| ಶೇಣಿ ಮತ್ತು ಪರಿಷ್ಮತ ಎಐಸಿಟಿಇ ಮಾರ್ಗಸೂಚಿಗಳು ಜಾರಿಗೆ 


ಬಂದಿದ್ದು, ಸದರಿ ಪರಿಷ್ಣೃಶ ಮಾರ್ಗಸೂಚಿಗಳನ್ನು ಹಾಗೂ | 


ಸರ್ಕಾರದ ಆದೇಶ ಸಂಖ್ವೆ:ಇಡಿ 35 ಡಿಟಿಇ 2018 ದಿನಾಂಕ: 


(8) 


— 


—— 


02.11.2019ರನ್ನಯ ಇಲಾಖೆಯಲ್ಲಿನ ಕೆಲವೊಂದು 
ಹುದ್ದೆಗಳನ್ನು ರದ್ದುಗೊಳಿಸಿ, ರದ್ದುಗೊಳಿಸಿದ ಹುದ್ದೆಗಳ ಬದಲಿಗೆ 
ಮರುಪದನಾಮೀಕರಣದೊಂದಿಗೆ ಮರು ಸೃಜನೆ ಮಾಡಿರುವ 
ಹುದ್ದೆಗಳನ್ನು ಮತ್ತು ಜನವರಿ-2020ರಲ್ಲಿ ಎಐಸಿಟಿಇಯು 
ಹೊರಡಿಸಿರುವ ಪರಿಷತ ನಿಯಮಗಳನ್ನು ಹಾಗೂ ರಾಜ್ಯ 
ಸರ್ಕಾರದ ನಿಯಮ/ಆದೇಶ/ ಮಾರ್ಗಸೂಚಿಗಳನ್ನು ವೃಂದ 
ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿಕೊಂಡು 
| ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 
| ಸಮಗ್ರವಾಗಿ ಪರಿಷ್ಕರಿಸುವ ಸಲುವಾಗಿ ನೂತನ ಕರಡು ವೃಂದ 


ಮತ್ತು ನೇಮಕಾತಿ ನಿಯಮಗಳ ಕರಡು 
ಅಧಿಸೂಚನೆಯನ್ನೊಳಗೊಂಡ ಪ್ರಸ್ತ್‌ವನೆಯನ್ನು 
ಆಯುಕ್ತಾಲಯದಿಂದ ದಿನಾ೦ಕ:18.02.2022ರಂದು |. 


ಸ್ವೀಕರಿಸಲಾಗಿದ್ದು, ನಿಯಮಾನುಸಾರ ವೃಂದ ಮತ್ತು ನೇಮಕಾತಿ | 
ನಿಯಮಗಳನ್ನು ಅಂತಿಮಗೊಳಿಸಿ ಕಾರ್ಯಗತಗೊಳಿಸಲು 
ಕ್ರಮವಹಿಸಲಾಗುವುದು. 


ಬೋಧಕರಿಗೆ 
ಸಿ.ಎ.ಎಸ್‌ ಅಡಿಯಲ್ಲಿ 


ನೀಡದಿರಲು ಕಾರಣಗಳೇನು; 


"| (ಈ) 


ಲದಿಂದ ಸರ್ಕಾರಿ/ಅನುಬಾನಿತ ಪಾಲಿಟೆಕ್ಟಿಕ್‌/ ಇಂಜಿನಿಯರಿಂಗ್‌ 


ತ್ತಿ | ಕಾಲೇಜುಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಬೋಧಕ 


ಸಿಬ್ಬಂದಿಗಳಿಗೆ ಕಾಲ ಕಾಲಕ್ಕೆ ಎಐಸಿಟಿಇಯು ಹೊರಡಿಸುವ 


ಯಾವ ಕಾಲ ಮಿತಿಯಲ್ಲಿ ಪದೋನ್ನತಿ | ನಿಯಮಾವಳಿಗಳನ್ನಯ ಹಾಗೂ ಸದರಿ ನಿಯಮಗಳನ್ನು ರಾಜ್ಯ 


ನೀಡಲಾಗುವುದು; 


ಸರ್ಕಾರವು ಅನುಷ್ಠಾನಗೊಳಿಸಿ ಹೊರಡಿಸುವ ಆದೇಶಗಳನ್ನಯ 
| ಕಾಲಕಾಲಕ್ಕೆ ವೃತ್ತಿಪದೋನ್ನತಿ ಸೌಲಭ್ಯಗಳನ್ನು 
"| ನೀಡಲಾಗುತ್ತಿರುತ್ತದೆ. 

ಸರ್ಕಾರಿ/ಅನುದಾನಿತ ಸರ್ಕಾರಿ ಇಂಜಿನಿಯರಿಂಗ್‌/ 
| ಪಾಲಿಟೆಕ್ಸಿಕ್‌ಗಳಿಗೆ ಸಂಬಂಧಿಸಿದಂತೆ ಕ್ರಮವಾಗಿ ಸರ್ಕಾರದ 
ಆದೇಶ ದಿನಾಂ೦ಕ:08.12.2020 ಮತ್ತು ದಿನಾ೦ಕ: 10.11.2020 
ರಲ್ಲಿ ಎಐಸಿಟಿಇ ರೆಗ್ಯೂಲೇಷನ್‌ 2012ರ ಸAನ1 ಆಧಾರಿತ 
ಕೆರಿಯರ್‌ ಅಡ್ಡಾನ್ಸ್‌ಮೆಂಟ್‌ ಯೋಜನೆಯನ್ನು 
ಅನುಷ್ಠಾನಗೊಳಿಸಿ ಆದೇಶಿಸಲಾಗಿದೆ. ಸದರಿ ಆದೇಶದಲ್ಲಿ 
ವೈಕ್ತಿಪದೋನ್ನತಿ ಮಂಜೂರಾತಿ ಕುರಿತಂತೆ ಎಐಸಿಟಿಇ 
| ರೆಗ್ಮೂಲೇಷನ್‌ 2010" ಮತ್ತು 2012 ರಲ್ಲಿ ವಿಧಿಸಿರುವ 
ವಿದ್ಯಾರ್ಹತೆ ಸೇವಾ ಷರತ್ತುಗಳು ಹಾಗೂ ಇತರೆ ಎಲ್ಲಾ 
| ಅರ್ಹತಾ  ಮಾನದಂಡನಿಬಂಧನೆಗಳನ್ನು ಕಡ್ಡಾಯವಾಗಿ 


ಅಳವಡಿಸಿಕೊಳ್ಳಲು ತಿಳಿಸಲಾಗಿರುತ್ತದೆ. ಸದರಿ ಆದೇಶದಲ್ಲಿ 
ಎಐಸಿಟಿಇ ನಿಯಮಾವಳಿಗಳಂತೆ ರಚಿಸಲಾದ ತಜ್ಞರ ಸಮಿತಿ 
ಅಂದರೆ Screening cum Evaluation ಸಮಿತಿಯು 
ಎಐಸಿಟಿಇ ನಿಯಮಾವಳಿಗಳು/ಮಾನದಂಡಗಳಂತೆ ಪರಿಶೀಲಿಸಿ 
ಶಿಫಾರಸ್ತು ಮಾಡಿದ ನಂತರ ಸರ್ಕಾರದ ಪೂರ್ವಾನುಮೋದನೆ 
ಪಡೆದು ಕೆರಿಯರ್‌ ಅಡ್ಡಾನ್ನಮೆಂಟ್‌ ಯೋಜನೆಯ 
ಸೌಲಭ್ಯಗಳನ್ನು ಮಂಜೂರು ಮಾಡತಕ್ಕದ್ದು ಎಂದು 
ತಿಳಿಸಲಾಗಿರುತ್ತದೆ. 

ಏತನದೆ ಎಂ.ಇ.ಐ.ಪಾಲಿಟೆಕ್ಸಿಕ್‌ (ಅನುದಾನಿತ), 


"ಈ 
ಬೆಂಗಳೂರು ಇಲ್ಲಿನ ಸಂಸ್ಥೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 


. "ಶ್ರೀ ಎಂ.ಗೋಪಾಲ್‌, ಆ.ಶ್ರೇ. ಉಪನ್ಯಾಸಕರು, ಸಿವಿಲ್‌ ವಿಭಾಗ 
"| ಮತ್ತು ಇತರರು ಸೇರಿದಂತೆ 9 ಅರ್ಜಿದಾರರು ಮಾನ್ಯ 


ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ರಿಟ್‌ ಅರ್ಜಿ 
ಸಂಖ್ಯೆ 8484/2020(5-RES) ಸಂಬಂಧಿಸಿದಂತೆ ಮಾನ್ಯ 
ನ್ಯಾಯಾಲಯವು ದಿನಾಂಕ.04,12.2020 'ರಂದು ನೀಡಿರುವ 
ಮಧ್ಯಂತರ .ಆದೇಶದಲ್ಲಿ ಪಾಲಿಟೆಕ್ಸಿಕ್‌ ಬೋಧಕ ಸಿಬ್ಬಂದಿಗಳಿಗೆ 
CAS ಅಡಿಯಲ್ಲಿ ಸೌಲಭ್ಯಗಳನ್ನು ಮಂಜೂರು ಮಾಡಲು 
ನಿಯಮಗಳನ್ನು ರೂಪಿಸಿರುವ" 2012ರ ಎಐಸಿಟಿಇ CAS 
ರೆಗ್ಯುಲೇಷನ್‌ ಅನ್ನು ಅನುಷ್ಠಾನಗೊಳಿಸಿದ ಸರ್ಕಾರದ ಆದೇಶ 
ಸಂಖ್ಯೆ:ಇಡಿ 167 ಡಿಟಿಇ 2017, ದಿನಾಂಕ:10.11.2020ಕ್ಕೆ 
ತಡೆಯಾಜ್ಞೆ ನೀಡಲಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ 
ಸರ್ಕಾರಿ/ಅನುದಾನಿತ ಪಾಲಿಟೆಕ್ಲಿಕ್‌ಗಳಲ್ಲಿನ ಬೋಧಕ 
ಸಿಬ್ಬಂದಿಗಳಿಗೆ ೮೩5 ಅಡಿಯಲ್ಲಿ ವೃತ್ತಿ ಪದೋನ್ನತಿ 


ನ್ಯಾಯಾಲಯದಿಂದ ದಿ:06.12.2021ರಂದು ಅಂತಿಮ ತೀರ್ಪು 
ಬಂದಿರುತ್ತದೆ. ಮಾನ್ಯ ನ್ಯಾಯಾಲಯದ ತೀರ್ಪುನ್ನು 
ಪರಿಶೀಲಿಸಿ, ನಿಯಮಾನುಸಾರ ಕ್ರಮಕ್ಕೆಗೊಳ್ಳಲಾಗುವುದು. 
ಮುಂದುವರೆದು, -: 2012ರಲ್ಲಿನ ರೆಗ್ಯುಲೇಷನ್‌ 
ಅಳವಡಿಸಿಕೊಳ್ಳುವ... ಸಂಬಂಧ. ಕೆಲವು. 


NN 


_ಗೊಂದಲಗಳಿರುವುದರಿಂದ ಈ ಬಗ್ಗೆ... ಸ್ಪಷ್ಟೀಕರಣ ಕೋರಿ ;- 
ತಾಂತ್ರಿಕ. ಶಿಕ್ಷಣ ಇಲಾಖೆಯ ವತಿಯಿಂದ ಎಐಸಿಟಿಇ, 


ನವದೆಹಲಿ ಇವರಿಗೆ ದಿನಾಂಕ:24.02.2022ರಂದು ಪತ್ರ 


ಸೌಲಭ್ಯವನ್ನು ನೀಡಲು ಸಾಧ್ಯವಾಗಿರುವುದಿಲ್ಲ. ಪ್ರಸ್ತುತ ಮಾನ್ಯ | 


ಬರೆದಿದ್ದು ಅದರಂತೆ. ಎಐಸಿಟಿಇ, ನವದೆಹಲಿ ಇವರಿಂದ 
ಸ್ಪಷ್ಟೀಕರಣ ಬಂದ ನಂತರ ವೃತ್ತಿ ಪದೋನ್ನತಿ ಸೌಲಭ್ಯವನ್ನು 
ನೀಡಲು ನಿಯಮಾನುಸಾರ ಕ್ರಮವಹಿಸಲಾಗುವುದು. 

ಸರ್ಕಾರಿ . ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಸಿಬ್ಬಂದಿಗೆ ಕೆರಿಯರ್‌ 
ಅಡ್ಡಾನ್ಸ್‌ಮೆಂಟ್‌ ಯೋಜನೆಯಡಿ. ಸ್ಥಾನೀಕರಣ ಮುಂಬಡ್ತಿ 
ಮಂಜೂರು ಮಾಡಲು ಸರ್ಕಾರದ ಆದೇಶ ಸಂ:ಇಡಿ 186 
ಡಿಟಿಇ 2020, ದಿನಾಂಕ: 30.09.2021ರನ್ನ್ವಯ ಇಲಾಖಾ 
ಹಂತದಲ್ಲಿ ಸ್ಥಾನೀಕರಣ ಸಮಿತಿಯನ್ನು ರಚಿಸಲಾಗಿದ್ದು, ಸದರಿ 
ಸಮಿತಿಯ . ಮುಂದೆ ' ಸಂಸ್ಥೆಗಳಿಂದ ಸ್ವೀಕೃತವಾದ 


ಪ್ರಸ್ತಾವನೆಗಳನ್ನು ಮಂಡಿಸಲಾಗಿದ್ದು, ಸ್ಥಾನೀಕರಣ ಮುಂಬಡ್ತಿ 


ಪಕಿಯೆಯು ಅಂತಿಮ ಹಂತದಲ್ಲಿದ್ದು ಸದರಿ ಪದೋನ್ಸತಿ 
ಕಾರ್ಯವನ್ನು. ಪೂರ್ಣಗೊಳಿಸಲು ತ್ವರಿತಗತಿಯಲ್ಲಿ ಕ್ರಮ 
ಕೈಗೊಳ್ಳಲಾಗುವುದು. 

' ಅನುದಾನಿತ ಇಂಜಿನಿಯರಿಂಗ ಕಾಲೇಜುಗಳಲ್ಲಿ 
ಬೋಧಕ ವೃಂದದವರಿಗೆ ಕೆರಿಯರ್‌ ಅಡ್ಡಾನ್ಸ್‌ಮೆಂಟ್‌ 
ಯೋಜನೆಯಡಿ ಮುಂಬಡ್ತಿ ನೀಡಲು Screening Cum 
Evaluation ಸಮಿತಿಯನ್ನು ರಚಿಸಲು ಆಯುಕ್ತಾಲಯದಿಂದ 


ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿದ್ದ 


ಪರಿಶೀಲನೆಯಲ್ಲಿರುತ್ತದೆ. 


ಪಾಲಿಟೆಕ್ನಿಕ್‌ಗಳಲ್ಲಿ ಖಾಲಿ ಇರುವ 
ಪ್ರಾಂಶುಪಾಲರ ಹುದ್ದೆಗಳನ್ನು ಬಡ್ತಿ 


ಮೂಲಕ ತುಂಬದೆ ಇರಲು 


ಸ 
ಊ) | ಯಾವ ಕಾಲ ಮಿತಿಯಲ್ಲಿ 


ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ 
ಮಾಡಲಾಗುವುದು? 


RNS 


ಪ್ರಸ್ತುತ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ 
ನಿಯಮಗಳಲ್ಲಿ ಪ್ರಾಂಶುಪಾಲರು ಗೇಡ್‌-1! ಮತ್ತು 
ಪ್ರಾಂಶುಪಾಲರು ಗೇಡ್‌-2 ಹುದ್ದೆಗಳು ಇರುತ್ತವೆ. 
ಎಐಸಿಟಿಇಯ ಅಧಿಸೂಚನೆ ಸಂಖ್ಯೆ:37-3/Legal/2010, 
ದಿನಾಂಕ:05.03.2010ರಲ್ಲಿ ಹೊರಡಿಸಲಾಗಿರುವ Pay 
Scale, Service conditions and Qualifications 


for the Teachers and Academic Staff in 
Technical Institutions (Diploma) 


Regulation, 20%" ರಂತೆ ಸರ್ಕಾರದ ಆದೇಶ ಸಂಖ್ಯೆ: 


ಇಡಿ 118 ಡಿಟಿಇ 2010, ದಿನಾಂಕ:31.03.2011ರಲ್ಲಿ, ತಾಂತ್ರಿಕ 
ಶಿಕ್ಷಣ ಇಲಾಖೆಯ ಸರ್ಕಾರಿ ಹಾಗೂ ಅನುದಾನಿತ ಬೋಧಕ 
ವರ್ಗದವರಿಗೆ ಎಐಸಿಟಿಇಯ 6ನೇ ವೇತನ ಶ್ರೇಣಿಗಳನ್ನು 


ದಿನಾಂಕ:01.04.2011ರ೦ದ ಜಾರಿಗೊಳಿಸಲಾಗಿದ್ದು, .ಸದರಿ 
ಸರ್ಕಾರದ ಆದೇಶದಲ್ಲಿ ಸರ್ಕಾರಿ ಪಾಲಿಟಿಕ್ಕಿಕಗಳಲ್ಲಿನ 
'ಪ್ರಾಂಶುಪಾಲರು ಗೇಡ್‌-! ಹಾಗೂ ಪ್ರಾಂಶುಪಾಲರು ಗೇಡ್‌-2 
ಹುದ್ದೆಗಳನ್ನು ವಿಲೀನಗೊಳಿಸಿ. "ಪ್ರಾಂಶುಪಾಲರು" ಎಂದು 


ಮರುಪದನಾಮಿಕರಿಸಲಾಗಿರುತ್ತದೆ. 
ಸರ್ಕಾರಿ ಪಾಲಿಟೆಕ್ಸಿಕ್‌ಗಳಲ್ಲಿ ಖಾಲಿಯಿರುವ 
ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ 
ಇಲಾಖೆಯಿಂದ ಸಲ್ಲಿಸಲಾಗಿರುವ ಪ್ರಸ್ತಾವನೆ ಕುರಿತಂತೆ 
ಸರ್ಕಾರದ ಪತ್ರ ಸಂಖ್ಯೆ ಇಡಿ 59 ಡಿಟಿಇ 2018, 


ದಿನಾಂಕ:18.09.2018ರಲ್ಲಿ ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ 


ಬೋಧಕ ವ್ಯಂದಗಳಿಗೆ ಎ.ಐ.ಸಿ.ಟಿ.ಇ ಮಾರ್ಗಸೂಚಿಗಳನ್ನಯ 


| ಕನಿಷ್ಠ. ವಿದ್ಯಾರ್ಹತೆ ಹಾಗೂ ನೇಮಕಾತಿ ವಿಧಾನವನ್ನು 


ಅಳವಡಿಸಿಕೊಂಡು 2006ರ ವೃಂದ ಮತ್ತು ನೇಮಕಾತಿ 
ನಿಯಮಗಳಿಗೆ ತಿದ್ದುಪಡಿ ಮಾಡಲು ಕ್ರಮವಹಿಸುವಂತೆ 
ತಿಳಿಸಲಾಗಿರುತ್ತದೆ. ಅದರಂತೆ, ತಾಂತ್ರಿಕ ಶಿಕ್ಷಣ ಇಲಾಖೆಯ 
ವೃಂದ ಮತ್ತು ನೇಮಕಾತಿ ನಿಯಮಗಳ ಕರಡು 
ಅಧಿಸೂಚನೆಯನ್ನೊಳಗೊಂಡ ಪ್ರಸ್ತಾವನೆಯನ್ನು 
ಆಯುಕ್ತಾಲಯದಿಂದ ದಿನಾ೦ಕ:18.02.2022ರಂದು 
ಸ್ಟೀಕರಿಸಲಾಗಿದ್ದು, ನಿಯಮಾನುಸಾರ ವ್ಯಂದ ಮತ್ತು ನೇಮಕಾತಿ 


| ನಿಯಮಗಳನ್ನು ಅಂತಿಮಗೊಳಿಸಿ ಕಾರ್ಯಗತಗೊಳಿಸಲು 


! 


i 


ಕ್ರಮವಹಿಸಲಾಗುವುದು. 


ಮಾಡುವ ಸಂಬಂಧವಾಗಿ ಪಾಲಿಟೆಕ್ಸಿಕ ಕಾಲೇಜುಗಳ ; 


' ಆಡಿ 27 ಟಿಪಿಇ 2022 


(Bn ಅಶ್ವತ್ವ ಯಣ್‌.ಸಿ.ಎನ್‌') 
ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 


2) 
ಹಾಗೂ: ಜೀಪಷಕೋಪಾಯ” ಇಲಾಖೆ-ಸಚಿವರು- 


ವಿದ್ಯುನ್ಮಾನ-ಹಾಗೂ-ಕೌಶಲ್ಯಾಭಿವೃದ್ಧಿ-ಉದ್ಯಮಶೀಲತೆ--..----.-. 


